ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ ಘೋಟೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 1574 
" ಉತ್ತರ ದಿನಾಂಕ 20.03.2020 


* } ಪ್ರಶ್ನೆ ಉತ್ತರ 
ಅ. ಕಾರವಾರ ಜಿಲ್ಲೆಯಲ್ಲಿ ಪ್ರಾರಂಭದಂದ [ಹರವಾರ  ಜಕ್ಲ ವ್ಯಾಪ್ತಿಯ ಗ್ರಾಮೀಣ  ಪ್ರದೇಶಗಳಲಿ 
ಇದುವರೆವಿಗೂ ಎಷ್ಟು ಶುದ್ಧ ಕುಡಿಯುವ |243 ನೀರು ಶುದ್ಧೀಕರಣ ಘಟಕಗಳನ್ನು ನಿರ್ಮಾಣ ಮಾಡಲಾಗಿದೆ. 
ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಲಾಗಿದೆ; | ತಾಲ್ಲೂಕುವಾರು ವಿವರವನ್ನು ಈ ಕೆಳಗಿನಂತೆ ನೀಡಿದೆ. 
(ಜಿಲ್ಲಾವಾರು ಸಂಪೂರ್ಣ ವಿವರ ನೀಡುವುದು) ಕ್ರಸಂ. ತಾಲ್ಲೂ ನಿರ್ಮಾಣ ಮಾಡಿರುವೆ 
ಘಟಕಗಳು 
1 1ಠಂಕೋಲ 21 
7 |ಭಟ್ಕಕ pp) 
3 ಹಳೆಯಾಳ 92 
4] ಹೊನ್ನಾವರ 4 
5 [ಕಾರವಾರ 16 
6 ಕುಮಟಾ 28 
7 Tಮುಂಡಗೋಡು 23 
8 |ಸಿದ್ದಾಪರ 6 
9 ಸಿರ್ಸಿ 12 
10 |ಸೂಪೆ 12 
1 7ಂಯಕ್ಲಾಪುರ 7 
ಒಟ್ಟು: 243 
ಆ. ಶುದ್ಧೆ ಕುಡಿಯುವ ನೀರಿನ ಘಟಕಗಳ [ಸದರಿ ನೀರು ಶುದ್ಧೀಕರಣ ಘಟಕಗಳನ್ನು ನಿರ್ಮಾಣ ಮಾಡಲು 
ನಿರ್ಮಾಣಕ್ಕೆ ಸರ್ಕಾರ ಇದುವರೆಗೂ ಮಾಡಿರುವ | ಇದುವರೆವಿಗೂ ಒಟ್ಟು ರೂ.174.67ಲಕ್ಷ ಅನುದಾನವನ್ನು ಖರ್ಚು 
ಖರ್ಚು ಎಷ್ಟು (ಮಾಹಿತಿ ನೀಡುವುದು) ಮಾಡಲಾಗಿದೆ. 
ನ ಸಾವಿರಾರು ಕೋಟಿ ರೂಪಾಯಿ ಬಿರ್ಜು ಮಾಡಿ | ಕಾರವಾರ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ 


ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 
ನಿರ್ಮಾಣ ಮಾಡಿದಾಗ ಅವುಗಳ ಸರಿಯಾಗಿ 
ಕಾರ್ಯನಿರ್ವಹಿಸದೇ ಹಾಳಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ, ವಿವಿಧ ಕಾರಣಗಳಿಂದ 
10 ಘಟಕಗಳು. ತಾತ್ಕಾಲಿಕವಾಗಿ ' ದುರಸ್ತಿಯಲ್ಲಿರುತ್ತವೆ. 
(ದಿನಾಂಕ:13.03.2020ರ ಗ್ರಾಮೀಣಾಭಿವೃದ್ಧಿ & ಪಂಚಾಯತ್‌ 
ರಾಜ್‌. ಇಲಾಖೆಯ ಪಂಚತಂತ್ರದ ಮಾಹಿತಿ ಪ್ರಕಾರ) 

ಕಾರವಾರ ಜಿಲ್ಲೆ ವ್ಯಾಪ್ತಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು & 
ನೈರ್ಮಲ್ಯ. ಇಲಾಖೆಯ ಟೆಂಡರ್‌ ಮುಖೇನ, ಕೆ.ಆರ್‌.ಐ.ಡಿ.ಎಲ್‌. 
ಸಂಸ್ಥೆ ಮುಖೇನ, ಸಹಕಾರ ಸಂಘ/ಸಂಸ್ಥೆ ಮುಖೇನ ಮತ್ತು ಗ್ರಾಮ 
ಪಂಚಾಯತಿ ಮಟ್ಟದಲ್ಲಿ ಇತರೆ ಅನುದಾನದಲ್ಲಿ 
ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ, ನಿರ್ವಹಣೆ ಅವಧಿ 
ಮುಗಿದಿರುವನಿರ್ವಹಣೆ ಸಮಸ್ಯೆ ಇರುವ 77 ಘಟಕಗಳಿಗೆ ಜಿಲ್ಲಾ 
ಮಟ್ಟದಲ್ಲಿ ಟೆಂಡರ್‌" ಕರೆದು, ಅನುಮೋದನೆಯಾದ ಗುತ್ತಿಗೆದಾರರಿಗೆ 
ಮುಂದಿನ 5 ` ವರ್ಷಗಳ ಅವಧಿಯವರೆಗೆ ನಿರ್ವಹಣೆಗಾಗಿ 
ಘಟಕಗಳನ್ನು ಹಸ್ತಾಂತರ ಮಾಡಲಾಗಿರುತ್ತದೆ. 


ಶುದ್ಧ ಕುಡಿಯುವ ನೀರಿನ `` ಘಟಕಗಳನ್ನು ನೀರು ಶುದ್ಧೀಕರಣ ಘಟಕಗಳ ಮೇಲುಸ್ತುವಾಕ ನೋಡಿಸಾಳ್ಳರಾ 
ವ್ಯವಸ್ಥಿತವಾಗಿ ನಿರ್ವಹಿಸದಿರುವುದಕ್ಕೆ ವಿಫಲರಾದ ಏಜೆನ್ನಿಳ ಮೇಲೆ ತೆಗೆದುಕೊಂಡ ಕ್ರಮ ಈ: 
ಕಾರಣರಾದವರ ವಏರುದ್ಧ ಸರ್ಕಾರ ಯಾವ | ಕಳೆಕಂಡಂತಿವೆ: - R 
ಕಮಕ್ಕೈಗೊಂಡಿದೆ; (ವಿವರ ನೀಡುವುದು) ತತನನಮನಾದ] 
4 ಮುಟ್ಟುಗೊಲು 
hr ಜಿಲ್ಲೆ ಸಂಸ್ಥೆ ಹಾಕಿಕೊಂಡಿರುವ 
ಸಂ. ಓವ [_ 
(ರೂ.ಲಕ್ಷಗಳಲ್ಲಿ) 
o1 | ecu | Membrane 08.25 
filters 
ny) ಮೈಸೂರು Fontus Water 24.39 
Pvt Ltd 
03 |Zena | Membrane 34.00 
filters 
ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆಗೆ ನೀಡಿದ ವಾರ್ಷಿಕ ನಿರ್ವಹಣೆ 


ಗುತ್ತಿಗೆಯನ್ನು ದಿನಾಂಕ:31.08.2019ರಿಂದ ನಿಲ್ಲಿಸಲಾಗಿದ್ದು, ಸದರಿ 
ಘಟಕಗಳನ್ನು ಗ್ರಾಮೀಣ. ಕುಡಿಯುವ ನೀರು ಮತ್ತು ನೈರ್ಮಲ್ಯ 
ವಿಭಾಗದ ಅಧಿಕಾರಿಗಳು" ಹಸ್ತಾಂತರ ಮಾಡಿಕೊಂಡು, ಮುಂದಿನ 
5 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಜಿಲ್ಲಾ 
ಮಟ್ಟದಲ್ಲಿ ' ಟೆಂಡರ್‌ ಕರೆಯಲಾಗಿದ್ದು  ಟೆಂಡರ್‌ನಲ್ಲಿ 
ಅನುಮೋದನೆಯಾದ ಗುತ್ತಿಗೆದಾರರೊಂದಿಗೆ ಕರಾರು 
ಮಾಡಿಕೊಂಡು ಘಟಕಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. 


ಶುದ್ಧ ನೀರಿನ ಘಟಕಗಳು ಸ್ಥಾಪನೆಯಾದ 
ದಿನದಿಂದ ಇದುವರೆಗೂ ಕಾರ್ಯಾರಂಭ 
ಮಾಡದೇ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ರಾಜ್ಯಾದ್ಯಂತ ಈ ರೀತಿ 
ಕಾರ್ಯಾರಂಭ ಮಾಡದಿರುವ ಘಟಕಗಳ ಸಂಖ್ಯೆ 
ಎಷ್ಟು (ಜಿಲ್ಲಾವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ  ಅನುಷ್ಯಾನಗೊಳಿಸರುವ 
17154 ನೀರು ಶುದ್ಧೀಕರಣ ಘಟಕಗಳ ಪೈಕಿ 12642 ಘಟಕಗಳು 
ಕಾರ್ಯನಿರ್ವಹಿಸುತ್ತಿದ್ದು, 4512 ನೀರು ಶುದ್ಧೀಕರಣ ಘಟಕಗಳು 
ತಾತ್ಕಾಲಿಕವಾಗಿ - ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. ಜಿಲ್ಲಾವಾರು 
ವಿವರವನ್ನು ಅನುಬಂಧ-1ರಲ್ಲಿ ನೀಡಿದೆ. (ದಿನಾಂಕ:13.03.2020ರ 
ಗ್ರಾಮೀಣಾಭಿವೃ & ಪಂಚಾಯತ್‌ ರಾಜ್‌ ಇಲಾಖೆಯ 


ಸಂ.ಗ್ರಾಕುನೀ&ನೈಇ/122/ಗ್ರಾನೀಸ(5)/2020 


ಪಂಚತಂತ್ರದ ಮಾಹಿತಿ ಪ್ರಕಾರ) 
NY 9” 


ಸ್‌ 


. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಖ್‌ ಲ"ಧ pr 


ಅನುಬಂಧ-1 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 1394 (1574)ರ ಲಗತ್ತು 


R ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ ನೀರು ಶುದ್ದೀಕರಣ ಘಟಕಗಳ ವಸ್ತು-ಸ್ಥಿತಿ ವಿವರ: 


ಅನುಷ್ಠಾನಗೊಳಿಸಿರುವ | ಕಾರ್ಯನಿರ್ವಹಿಸುತ್ತಿರುವ | Med ವ 
ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯ 
¥ mene 

3 
4 ಬೆಂಗಳೂರು(ನ) 292 220 72 
5 ಬಂಗಳೊರು ಗಾ) 606 579 27 
6 [ಬೀದರ್‌ 381 165 216 
7 |ಜಾವರಾಜನಗರೆ 504] 110 94 
8 [ಚಿಕ್ಕಬಳ್ಳಾಪುರ 576 543 33 
9 |ಜಕ್ಕಮಗಳಾರು 215 162} 53 
10 |ಜಿತೆದುರ್ಗ 1040 797 243 
11 [ದಕಾಕನ್ನಡ RK 149 69 80 
12 ದಾವಣಗೆರೆ 771 697 74 
13 [ಧಾರವಾಡ 453 267 186 
3s ಗೆದಗೆ 487 340 147 
15 ಹಾಸನ 417 313 104 
16 [ಹಾವೇರಿ 772 583 189 
17 [ಕಲಬುರಗಿ 445 154 291 
18 [ಹಾಡಗು 36 21 15 
> "ಲಾರ 1 1090 920 170 
20 [ಕಾಪ್ನಳ 612 349 263 
21 ಮಂಡ್ಯ 751 486 265 
22 AES 625 3o[— 266 
33 |ರಾಯಿಜೊಾರ' 582 411 171 
24 [ರಾಮನಗರ 532 445 87 
25 ಶಿವಮೊಗ್ಗೆ 321 205 116 
26 [ತುಮಕೂರು 1432 1144 288 
25 59 53 6 
28 ಉತ್ತರಕನ್ನಡ 243 173 70 
೨9 |ನನಯಪಾರ 853 741 112 
30 [ಯಾದಗಿರ 341 196 145 

ಒಟ್ಟು: 17154 12642 [ 4512 


ಟಿಪ್ಪಣಿ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಪಂಚತಂತ್ರದ ದಿನಾಂಕ:13.03.2020ರ ದಾಖಲಾತಿ ಪ್ರಕಾರ 


